ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 24-03-2021 ಪುಶ್ನೆ ಸಂಖ್ಯೆ: 1717 (2086) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ವಸತಿ ಸಚಿವರು 


ವಿಷಯ: ನಿರ್ಮಿತ ಕೇಂದ್ರಗಳ ಬಗ್ಗೆ 


(ಅ) ನಿರ್ಮಿತ ಕೇ೦ದ್ರ ಎಂದರೇನು; ಯಾವಾಗ ಸ್ಥಾಪನೆ ಮಾಡಲಾಯಿತು; ರಾಜ್ಯದಲ್ಲಿ 
ಎಷ್ಟಿವೆ; ಅವು ಯಾವುವು; ಇವುಗಳ ಉದ್ದೇಶವೇನು; (ವಿವರವಾದ ಮಾಹಿತಿ 
ಕೂಡುವುದು) 


(ಆ) ಸದರಿ ಕೇಂದ್ರಗಳಿಂದ ಯಾವ ಯಾವ ಕಾಮಗಾರಿಗಳನ್ನು 
ತೆಗೆದುಕೊಳ್ಳಲಾಗುತ್ತದೆ; ಇದಕ್ಕೆ 4ಜಿ ವಿನಾಯಿತಿ ಇದೆಯೇ; (ವಿವರವಾಗಿ ಮಾಯಿತಿ 
ಒದಗಿಸುವುದು) 


(ಇ) ತುಮಕೂರು ನವಿರ್ನಿತ ಕೇಂದ್ರವು ಕಳೆದ ನಾಲ್ಕು ವರ್ಷಗಳಿಂದ ಯಾವ ಯಾವ 
ಕಾಮಗಾರಿಗಳನ್ನು ತೆಗೆದುಕೊಂಡಿದೆ; ಅವುಗಳಲ್ಲಿ ಯಾವ ಕಾಮಗಾರಿಗಳು ಮುಗಿಸಿವೆ; 
ಯಾವ ಕಾಮಗಾರಿಗಳು ಬಾಕಿ ಇವೆ? (ವಿವರವಾಗಿ ವರ್ಷವಾರು ಮಾಯಿತಿ 
ನೀಡುವುದು) 


